UNIVERSAL 
LIBRARY 
bq 


OU 19876 


AudVuidI1 
IVSH4AINM 


ಒಂದೇ ಒಂದು 


ಕರ್ನಾಟಿಕ ೫” 7ಮಂದಿಕೆ 
ಧಾರವಾಡ 


ಇಲ್ಲಿನ ಪ್ರಧಾನಪಾತ್ರಗಳಿಗೆಲ್ಲಾ ಒಂದೊಂದೇ 
ಮಕ್ಕಳಿರುವದರಿಂದ ನಾಟಕಕ್ಕೂ ಈ ಹೆಸರನ್ನೇ 
ಕೊಟ್ಟಿ ರುವರು. 


ನನ್ನ ಮಿತ್ರರಾದ ಮ।ರಾ॥ ಆಹೋಬಲಾಚಾರ್ಯರು 
ಈ ದೃಶ್ಯವನ್ನು ರಂಗಸ್ಥಳದಲ್ಲಿ ಪ್ರದರ್ಶಿಸಿದ ದಿನ ನನ 
ಗಾಭಾವನೆಗಳನ್ನು ಎಂದಿಗೂ ಮರೆಯುವಂತಿಲ್ಲ, " ಈ 
ನಾಟಕವನ್ನು ಕನ್ನಡಕ್ಕೆ ಪರಿವರ್ತನೆಮಾಡಿ ರಂಗಭೂ 
ಮಿಗೆ ತರಬೇಕು'' ಎಂದು ಅಂದೇ ಸಂಕಲ್ಪ ಮಾಡಿ 
ದೆನು. ಶ್ರಿಯುತ ಅಚಾರ್ಯರೂ ನನ್ನ ಆಶೆಗೆ ಒತ್ತಾಸೆ 
ಯಾಗಲು ಸಮ್ಮತಿಸಿ, ಇಂಗ್ಲೀಷ್‌ ಪ್ರತಿಯೊಂದನ್ನು 
ಕೊಟ್ಟರು. ಇದನ್ನು ಪರಿವರ್ತಿಸುವುದರಲ್ಲಿ ಮಿತ್ರರನೇ 
ಕರು ನೆರವಾಗಿರುವರು! ಅಲ್ಲದೆ ಅಭಿನಯಕಾರರೂ 
ಪದಗಳ ಸರಣಿಯನ್ನು ಅಂದುನೋಡಿ ಒಪ್ಪಿಗೆಯನ್ಸಿತ್ತಿ 
ರುವರು! ನಾನು ಇಂತಹಕಾರ್ಯಕ್ಕೆ ಕೈಹಾಕಿದುದು 
ಹೊಸದು. ಪರಿವರ್ತನೆಯಲ್ಲಿ ತಪ್ಪುಗಳಿದ್ದರೆ ಕ್ಷಮಿಸಿ. 


11 

ನನಗೊಂದು ಆಕೆಯುಂಟು ಅದನ್ನು ಹೇಳು 
ವದೇನೂ ತಪ್ಪಾಗದಿರಲಾರದು. ಶ್ರಿಯುತಅಹೋ 
ಬಲಾಚಾರ್ಯ ಎಂ. ಎ. ಇವರು ಇಂತಹ ದೇಶ 
ವಾತ್ಸಲ್ಯದ ದೃಶ್ಯಗಳನ್ನು ಪ್ರ ದರ್ಶಿಸುವುದರಲ್ಲಿ ಅಗ್ರ 
ಗಣ್ಯರಾಗಿ ಹೆಸರು ಪಡದಿರುವರು. ಇಷ್ಟುಮಾತ್ರ ವಲ್ಲ 
ಮಕ್ಕಳ ಉಪಯೋಗಕ್ಕಾಗಿ ಹೊಸಬಗೆಯ ರಂಗ 
ಮಂದಿರಗಳನ್ನು ಸ್ಥಾಪಿಸಲು ಸನ್ನಾಹ ಮಾಡುತ್ತಿರು 
ವರು, ಇವರಂತೆಯೇ ನಿದ್ಯಾವಂತರೂ, ತರುಣರೂ ಈ 
ನಾಟಕವನ್ನು ಸಾರವತ್ತಾದ ಅಭಿನಯದೊಡನೆ ಪ್ರದ 
ರ್ಶನ ಮಾಡುವುದಾದರೆ ನಾಟಕ ಬರೆದ ಕವಿಗಳ 
ಮತ್ತು ಭಾಷಾಂತರಕಾರನ ಶ್ರಮವು ಸಾರ್ಥಕವಾ 
ದೀತೆಂದು ನಂಬುವೆನು. 


ಎ. ರ್ವ೯ ಸುಬ್ಬರಾವ್‌ 


ge 


ಪಾತ್ರೆಗಳು ಡಾಕ್ಟರ್‌ 
ಹೆಂಗಸು 
ಮಾರ್ವಾಡಿ 
ರೈತ 


ಒಂದೇ ಒಂದು. 
Ae. 
ದೃಶ್ಯ ನಮ್ಮ ದೇಶದ ಒಂದು ಹಳ್ಳಿಯಲ್ಲಿರುವ 
ಬಡವನ ಗುಡಿಸಲು ಒಳಭಾಗದಲ್ಲಿರುವ ಸಾಮಾನುಗ 
ಳನ್ನು ನೋಡಿದರೆ ಇದೇಕೊರಡಿಯು ಅಡಿಗೆಮನೆಗೂ ಉಪ 
ಯೋಗವಾಗುತ್ತಿರುವುದು. ಒಂದು ಮೂಲೆಯಲ್ಲಿ ಹೆಂಗ 
ಸೊಬ್ಬಳು ಸ್ವಲ್ಪ ಅಕ್ಕಿಯನ್ನು ಮಾಡುತ್ತ ಕುಳಿತಿರುವಳು. 
ಮತ್ತೊಂದುಕಡೆ ಚೌಕಿ ಮತ್ತು ಕುರ್ಚಿ, ಚೌಕಿಯ ಮೇಲೆ 
ಔಷಧಿಗಳಿಂದಕೂಡಿದ ಶೀಷೆಗಳು. ಜೋಡಿಸಿಟ್ಟ ಕಾಗದದ 
ಚೂರುಗಳು. ಆ ಕುಚ೯ಯ ಮೇಲೆ ಮನುಷ್ಯನೊಬ್ಬನು 
ಕುಳಿತಿರುವನು. ಈ ತನನ್ನು ನೋಡಿದೊಡನೆಯೇ ಡಾಕ್ಟರ್‌ 
ಎಂಬುದು ವ್ಯಕ್ತವಾಗುವುದು. ಪರದೆಯು ಮೇಲಕ್ಕೆಹೋಗು 
ವುದು. ಕೆಲವುಕಾಲ ನಿಶ್ಶಬ್ದ ನೀರವ.) 
ಡಾಕ್ಟರ್‌ 
ನಾನು ಎಷ್ಟು ಹೊತ್ತಿನಿಂದ ಈ ಶೀಷೆಗಳ ಮುಂಜಿ 
ಕುಳಿತಿರುವೆನೆಂಬುದುಗೊತ್ತೇ? 
ಹೆಂಗಸು 


ಮೂರುಗಂಟೆ, ಇನ್ನೂ ಹೆಚ್ಚಾಗಿದ್ದರೂ ಆಗಿರ 
ಬಹುದು. 


ವಿ 


ಡಾಕ್ಟರ್‌ 
ಮೂರುಗಂಟೆಗಳು! ನಾನು ಬಹಳ ಕೆಲಸಮಾಡು 
ತ್ತಿದ್ದೇನೆ ನೋಡು! ಕೈ ಕಟ್ಟಕುಳಿತು ಬಲು ದೊಡ್ಡ 
ಕೆಲಸ ಮಾಡುತ್ತಿದ್ದೇನೆ. 
ಹೆಂಗಸು 
ಹೌದು, ಈ ದಿನ ಯಾರೂ ಔಷಧಿಗೆಬರಲಿಲ್ಲ. 
ಡಾಕ್ಟರ್‌ 
ಒಂದು ಪಿಳ್ಳೆಯೂಇಲ್ಲ! 
(ಖಿನ್ನನಾಗಿ ಹೇಳುವನು) 
ಆನಂದಿಸು, ಇದನ್ನು ನೋಡಿ ಸಂತೋಷಸಡು! 
ಈ ಹಳ್ಳಿಗೆ ಇನ್ನು ನಮ್ಮ ಅಗತ್ಯವಿಲ್ಲ! 
ರೋಗಗಳೇ ನಿಮಗೆ ವಂದನೆಗಳು. 
ಇನ್ನು ನಿಮಗೆ ಎದುರಿಲ್ಲ! 
ದುಖಃವೇ ನಮಸ್ಕಾರ.! 
ವೈದ್ಯವೇ ಕಡೆಯ ವಂದನೆ! 
ಅಯ್ಯೋ! ನಮ್ಮವೃತ್ತಿ ಮುಳುಗಿ ಹೊಯಿತು. 
ಇಲ್ಲಿನ ಕೆಲಸ ಮುಗಿಯಿತು! ಬಾ ಹೊರಡುವ! 
ಆನಂದಿಸು! ಅನುಭವಿಸು! 
ಹೆಂಗಸು 
ಇನ್ನು ಉಳದಿರುವುದು ಒಂದೇ ಒಂದು ಆನಂದ! 
ರಾಂರಾಂ!ರಾಂ ರಾಂ ಎಂದು ಪ್ರತಿನಿತ್ಯದಲ್ಲೂ 
ಮನೆಯಮುಂದೆ ಚೀರುತ್ತ ಹೋಗುವ ಉತ್ಸವ 


೩ 


ಗಳನ್ನು ನೋಡಿನೋಡಿ ಸಾಕಾಗಿದೆ. ನಮ್ಮ 
ಸತ್ವ ನನ್ನು ಹೀರಿ ಈ ದುರವಸ್ಥೆ ಗೆ ತೆಂದಿರುವ ನಾನಾ 
ಕೋ ಗಳ "ಏಷಯವು ನಿಮಗೆ ಗೊತ್ತು. ಆ ರೋಗ 
ಗಳನ್ನು ಹಿಂಬಾಲಿಸಿಬರುವ ಜ್‌ ರಂಪರೆಗಳು 
ಮಾತ್ರ ನನಗೆ ಗೊತ್ತು 

ಮಲೇರಿಯವೆಂಬ ಘೋರ ರೋಗದಿಂದ ನರಳು 
ತದ ರೂ, ನೇಗಿಲು ಹಿಡಿದು ಉತ್ತೀತೀರಬೇಕಾದ 

ತನ ದುಃಖವು ನನಗೆ ಜೆನ್ನಾ ಗಿ ತಿಳಿದಿದೆ. 

೨ ಕೊಟ್ಟಿಗೆ ಶಾ ಪಡುವ ಹೆಂಗಸು 
ಮಗುವನ್ನು ಹೆರುವಾಗಲೆಲ ಲ್ಲ್ಯಾ ಅನುಭವಿಸುವ 
ಪ್ರಸವ ವೇಡನೆಯನ್ನು ; ಆಘೋರಯಾತನೆಯನ್ನು 
ವೆಕರಿತಿರುವಿನು: 

ಸತ್ತ ತಾಯಿಯ ಮೊಲೆಹಾಲನ್ನು ಕುಡಿಯ 
ಬೇಕೆಂದು; ಒಣಗಿದ ಸ ಸ ನಗಳನ್ನು ಚೀಪ್ರಿವ ಹಸು 
ಗೂಸಿನ ಸಂಕಟವನ್ನು ನ್ನ್ನ ಬಲ್ಲೆ. 

ದೇವರು ಅನುಕೂಲ ಕೊಟ್ಟದ್ದರೆ "ಅವರೆಲ್ಲರಿಗೂ 
ವೈದ್ಯರ ಸಹಾಯ ಬೇಕೇಬೇಕು! 

ಡಾಕ್ಟರ್‌ 
ಸಾಕುಮಾಡು. ! 

ಸತ್ಯ ವನ್ನು ಹೇಳಿ ಕನ್ನ ಎದೆಯಿರಿಯಬೇಡ! 

ಚ ಕಂಡುಬಲ್ಲೆ. 

ನನಗೆ ಇದು ಗೊತ್ತು ಹ 


೪ 


ಸತ್ಯವು ದುಖಃವನ್ನುಂಟುಮಾಡುವುದಾದಕೆ ; 
ಮನುಷ್ಯರು ಮಿಥೈಗೆ ಮೊರೆಹೋಗುವರು. !. 
ಇಂತಹ ಭ್ರಾಂತಿಯಿಂದಲೇ ಆ ದೇವರ ಸೃಷ್ಠಿ! 
ಇಲ್ಲಿನ ಈಬಗೆಯ ತಳಮಳನವೇ ಅಲ್ಲಿನ ಆನಂದಕ್ಕೆ 
ಮಹತ್ವವಿತ್ತಿದೆ! 
ಹೆಂಗಸು 
ಮನೆಯಲ್ಲಿ ಒಂದು ತೊಟ್ಟೂ ಹಾಲಿಲ್ಲಾ! 
ಮಗುವುಸಾಯುತ್ತಿದೆ. 
ಡಾಶ್ಟೆರ್‌ 
ಹಾಗಿದ್ದರೆ ಆ ಕೂಸಿಗೆ ದೇವರೇಗತಿ! 
ಹೆಂಗಸು 
ಏಕೆ ಇಷ್ಟೊಂದು ಕಠಿಣವಾದಿರಿ! 
ನಿಮ್ಮ ಮನವೇಕೆ ಪಾಷಾಣವಾಯಿತು! 
ಡಾಕ್ಟರ್‌ 
ಕೂಸು ಬೇಕೆಂದು ಬಯಸಿದವಳು ಶೀನು! 
ದೇವರನ್ನು ಬೇಡಿಕೊಂಡವಳೂ ನೀನು! 
ಆ ದೇವನು ನಿನಗೆ ಮಗುವನ್ನು ಕೊಟ್ಟನು; 
ಆದರೆ ಅದಕ್ಕೆ ಹಾಲುಕೊಡಲಿಲ್ಲ. ! 
ಮಗುವನ್ನು ಕೊಟ್ಟು, ಅದನ್ನು ಬೆಳೆಸಲು ಹಾಲ 
ನ್ನೇಕೆ ಕೊಡಲಿಲ್ಲಾ ? 
ನೀನು ಮತ್ತೊಮ್ಮೆ ಅವನನ್ನು ಪ್ರಾರ್ಥಿಸುವಾಗ 
ಇದನ್ನು ಪ್ರಶ್ನಿಸು. 


೫ 


ಹೆಂಗಸು 
ಈ ಹೊತ್ತು ಹಾಲಿಲ್ಲದಿದ್ದರೆ ಮಗುವು ಸಾಯು.... 
ಡಾಕ್ಟರ್‌ 
ಓ! ಇದೊಂದು ಪ್ರಾರಬ್ಧ.! 
ಇಲ್ಲಿ ನಾನು ವೈದ್ಯ ಮಾಡಲು ಹಾತೊರೆಯುತ್ತಿ 
ರುವೆನು; ಅಲ್ಲಿ ರೈತರು ರೋಗದಲ್ಲಿ ಮುಳುಗಿ ಸಂಕಟ 
ಪಡುತ್ತಿರುವರು. ನನಗೂ ರೈತರಿಗೂ ಮಧ್ಯದಲ್ಲಿ 
ದಾರಿದ್ರ್ಯ ಪ್ರವಾಹ. ನಮ್ಮಿಬ್ಬರಲ್ಲಿ ಯಾರೂ ಸುಂಕ 
ವನ್ನುಕೊಟ್ಟು ಈ ಹೊಳೆಯನ್ನು ಹಾಯಲಾರಿವು! 
ಇಲ್ಲಿ ಅನೇಕವೇಳೆ ಸಾಯುವುದಕ್ಕಾಗಿಯೇ 
ಮಕ್ಕಳು ಹೆಟ್ಟುತ್ತಿನೆ. ಆದರೆ ನನ್ನೆ ಮಗುನಿಗೆ 


ನಮಗೆ ಇರುವುದು ಒಂದೇ ಒಂದು! 

ಪ್ರಿಯೇ! ಬದುಕಿಸಿಕೊಳ್ಳನೆನು.! ದುಃಖಿಸ 
ಬೀಡ! 

ಇತರೆ ಮಕ್ಕಳ ಗೋರಿಯನ್ನಾದರೂ ಅಗೆದು 
ನನ್ನ ಮಗುವನ್ನು ಉಳಿಸುಕೊಳ್ಳುವೆ...... 

ಅವನವನಪಾಡು ಅವನೆಗೆ! 

ಇಲ್ಲದಿದ್ದರೆ ಸಾನೇ. ! 

(ಮಾರ್ವಾಡಿಯ ಪ್ರವೇಶ.) 
(ಸ್ಕೂಲದೇಹ. ಮುಗುಳುನಗೆಯ ತೋರಿಕೆ. 


ಉದ್ದೇಶದ ವಿಷಯದಲ್ಲಿ ಯಾರೂ ಮೋಸಹೋಗುವಂತಿಲ್ಲ.) 
(ಹೆಂಗಸು ಹೊರಟುಹೋಗುವಳು.) 


೬ 


ಮಾರ್ವಾಡಿ 
ಡಾಕ್ಟರ್‌ ಸಾಬ್‌, ಕ್ಷೇಮವೇ! 
ನಿಮ್ಮದೂ ಮನೇಲಿ ಎಲ್ಲರೂ ಕ್ಷೇಮಇದ್ದಾರೆ | 
ಮಗೂ ಚಂದಾಗಿ ಇದ್ದಾದೆ 
ನಿಮ್ಮದೂ ಮಗೀಗೆ ಒಂದಿನಾಮತಂದ್ಕೊಡ್ಬೆಕು 
ಕೋಡೀ। 
ಡಾಕ್ಟರ್‌ 
ನೀನು ಇನಾಮುಕೊಡುವುದು ನನಗೆಗೊತ್ತು ! 
ಕೆಲಸ ಆಗಬೇಕಾದರೆ! 
ಇಲ್ಲಿ ಕುಳಿತುಕೊ। 


ಮಾರ್ವಾಡಿ 
(ಕುಳಿತುಕೊಂಡು) 


ನಂದು ದಾನ ಧರ್ಮ ಲೋಕಾ ಎಲ್ಲ ಕೊಂಡಾ 
ಡೆತಾದೆ. ಇನ್ನೂ ಹೆಚ್ಚಾಗಿ ಕೊಡಬೇಕೂ ಅಂತ 
ಅನ್ನಸ್ತಾದೆ | 

ಏನ್‌ಮಾಡಲಿ ! ನೋಡಿ! ನಾನುಬಡವ! 

ಕೋಡಿ! ಅದುಸಾಹೇಬಕ್ಗೆ ಒಂದು ವಜ್ರದ್ದು 
ಉಂಗರ ಮಾತ್ರಕೊಟ್ಟಿ ಹ 

ಡಾಕ್ಟರ್‌ 
ಸಾಕು | ನಿನ್ನಪುರಾಣ ಸಾಕು! 
ನೀನು ಬಂದದ್ದೇನು ಹೇಳು! 


ಪ 


ಮಾರ್ವಾಡಿ 
ನಿಮ್ದು ಯಾವಾಗಲೂ ಕೆಲ್ಪಮಾಡ್ತಾ ಇರೋದು! 


ನಿಮಗೆ ಪುರಸತ್ತು........ 


ಡಾಕ್ಟರ್‌ 
ನನ್ನ ಕೆಲಸಕಟ್ಟಿಕೊಂಡು ನೀನೇನು ಮಾಡುತ್ತೀ 
ನಾನು ಕೊಡಬೇಕಾದ ಸಾಲವನ್ನೇನಾದರೂ 
ಕೇಳಲು ಬಂದಿದ್ದರೇ!........ 


ಮಾರ್ವಾಡಿ 
ಬರಾಬರ್‌ ಹೇಳಿದ್ರಿ | 
ನಿಮ್ಮು ಊಹೆ ಸರಿ| 
ಡಾಕ್ಟರ್‌ 
ಹಾಗಾದರೆ ಹೇಳುತ್ತೇನೆ ಕೇಳು! 
ನಿನಗೆ ಕೊಡಲು ನನಲ್ಲಿ ಒಂದು ಕಾಸೂಇಲ್ಲ! 
ಸಲ್ಪ ತಡೆಯ ಬೇಕು. 
ಮಾರ್ವಾಡಿ 
ಎಷ್ಟುದಿನ? 
ಡಾಕ್ಟರ್‌ 
ನಾನು ಸಾಯುವವರಿಗೆ | 
ನಿನ್ನ ಬಡ್ಡಿಯಿಂದ, ಚಕ್ರ ಬಡಿಯಿಂದ ಊರೆಲ್ಲ 
ಸುಟ್ಟು ಹಾಳಾಗುವವರಿಗೆ ! 


ಮಾರ್ವಾಡಿ 
ಬೇಡಿ ಸಾಮಿ! ಇಷ್ಟೊಂದು ಕೋಪಾ ಮಾಡ 


[ 
ಬೇಡ್ರಿ ! 


ಲೆ 


ನನ್ನೆ ಬಡವ್ರನ ಕಂಡ್ರೆ ಬಲ್‌ ಹಿರೀತಿ ಇದ್ದಾದೆ 
ನಾನು ಒಂದು ಬಡವ ನೋಡಿ! 
ಡಾಕ್ಟರ್‌ 
ಅಯ್ಯೋ ಪಾಪ! 
ಎಷ್ಟೊಂದು ದಯ | 
ದಯನೆಲ್ಲ ಈ ನಿನ್ನ ಬಡಡೇಹೆದಮೇಲೆ! 


ಮಾರ್ವಾಡಿ 
ಒಳ್ಳೇದು! ಹೋಗಲಿ ಬಿಡ್ರಿ | 
ಬೇರೇ ಮಾತಾಡೋಣ | 
ಈಗ ಏಷ್ಟು ಕೊಡ್ತೀರಿ! 
ಎಲ್ಲಾ ಈಗ್ಲೇ ಕೊಡ್ಬೇಡ್ರಿ! 
ಬಡ್ಡೀ ಫೈಸಲ್‌ ಮಾಡಿದ್ರೆ ! ಸಾಕು! 
ನೋಡೋಣ ಲೆಖ್ಬಾ ಹಾಕ್ತೀನಿ! 
ವಂಭತ್ತು ಮೂರಲ್ಲ 


ಪುಸ್ತಕದ ಹಾಳೆಗಳನ್ನು ತೆಗೆದು ಲೇಖನಿ ಹಿಡಿದು ಲೆಬ್ಬ 
ಹಾಕಲೆತ್ಲಿಸುವನು) 


ees 


ಡಾಕ್ಟರ್‌ 
ಈ ಲೆಖ್ಬಾಚಾರದ ಮಾತುಮಾತ್ರೆ ಎತ್ತಬೇಡ! 
ನನ್ನ ಮಗು ಯಾವಗಲೋ ಎನೋ! 


ಒಂದುವಳಲೆ ಹಾಲುಸಿಕೃದೆ ಸಾಯುತ್ತಾ ಇದೆ. 
ಮನೆ ಬಿಟ್ಟು ಹೊರಡು! 


೯ 


ನಾನೇನಾದರೂ ಹೆಚ್ಚು ಕಮ್ಮಿ ಮಾತಾಡೋ 

ಹಾಗೆ ಮಾಡಬೇಡ. 
ಮಾರ್ವಾಡಿ 

ಗೊತ್ತಾಯ್ತು ! ತಿಳಿಯಿತು! 

ಕಷ್ಟಪಡೋರ್ನ  ಬಹೂತ್‌ಜನಾ ನೋಡಿದೇನೆ. 

ಹೀಗೆ ಕೆಲವು ದಿನಹೋದ್ರೆ ಬರಾಬರ್‌ ಆಗ್ತಾದೆ. 

ನಿನ್ಗೆ ವಯಸ್ಸು ಚಿಕ್ಕದು. 
ಕೊಂಚ ದೂದ್‌ ಕಳುಹಿಸಬೇಕು ಅನ್ನಸ್ತ 

ಎನ್ಮಾಡ್ಲಿ ನೋಡಿ; ಈಷ್ಟ್ರೊತ್ತಿ ಗೆ ಕೆ 
ಸೇಟೇಲಿ ಮಾರಾಟ ಆಗೋಗೈ ತೆ 

ನನ್ಮಗೀಗೂ ಮನೇಲಿ ಹಾಲಿಲ್ಲಾ !ನಿಮ್ನೆ ಗೊತ್ತಿ 

ರಬಹುದ್ದು ನನ್ಗಿರೋದೂನೂ ಒಂದೇಒಂದು! 

ನ್ಮಾಡಲಿ, ನನಗೂ ದುಃಖ ಆಗ್ತಾದೆ. 

ಆಗಲಿ ಇನ್ನೊಂದು ಸಾರಿ ಬಂದು ನೋಡ್ತೀನಿ. 

ದೇವರ್ದುಗುಡೀಗೆ ಹೋಗೋ ಹೊತ್ತಾಯ್ತು, 

ರಾಂ! ರಾಂ| ಸಾಮೀ! ನಾನು ಹೊರಡ್ತೀನಿ. | 

ದೇವರದಯ ನಿಮ್ಮುಗೇ ಇರಲಿ. 

(ಮಾವಾಳಡಿಯು ಅದೃಶ್ಯನಾಗುವನು.) 
(ಹೋಗುವುದನ್ನೂ ನೋಡುತ್ತ) 
ಡಾಕ್ಟರ್‌ 

ದೇವರದಯ ಇಲ್ಲೆಲ್ಲಿ! 

ಅವೆಲ್ಲಾ ನಿನಗೆ 

(ಹೆಂಗಸು ಬರುವಳು) 


ಗಿಂ 


ಪ್ರಿಯೇ! ಈ ಮಾರ್ವಾಡಿ! ನಮಗೆ ದೇವರ 
ದಯ ಕೊಡೋದಕ್ಕೆ ಬಂದಿದ್ದ [ 


ಆ ದೇವರನ್ನೇ ಕುಡಿದು ಬಿಡೋಣ. | 

ದೇವರಿಲ್ಲದಿದ್ದರೆ 

ಮೂವರಿಗೂ ಆಗುವಷ್ಟು ವಿಷ ಇದ್ದೇಇದೆ. | 

ನಾನು ಡಾಕ್ಟರ್‌ 

ಕೊಲ್ಲಲು ನನಗೆ ರಹದಾರಿಯುಂಟು. 

ಹೆಂಗಸು 
ಇವತ್ತು ನಿಮಗೆ ತುಂಬಾವ್ಯಾಕುಲವಾಗಿದೆ. 
ಮನಸ್ಸನ್ನು ಗಟ್ಟ ಮಾಡಕೊಳ್ಳ ಬೇಕು. 
ಡಾಕ್ಟರ್‌ 

ಎದೆಯನ್ನು ಕಲ್ಲುಮಾಡುವದನ್ನು ನನಗೆ ನೀನು 
ಕಲಿಸ ಬೇಕಾಗಿಲ್ಲ.! 

ಹಳ್ಳಿಗೆ ಬಂದು ಜನರಿಗೆ ಉಪಕಾರ ಮಾಡಬೇ 
ಕೆಂದು ಹೇಳಿದಾಗ; ನಮಗೊದಗಬಹುದಾದ ಕಷ್ಟ 
ಗಳನ್ನು ಸಹಿಸಬೇಕಾಗುವುದೆಂದು ಹೇಳಿದುದನ್ನು 
ಮರೆತೆಯಾ | 

ನನ್ನ ಸಹನೆಯನ್ನು ತೋರ್ಪಡಿಸಲು; ಈಬಿರಳನ್ನು 
'ದೀಸದ ಜ್ವಾಲೆಯಲ್ಲಿ ಹಿಡಿದಾಗ, ನೀನು ಕಿರುಚಿ 
ಕೊಂಡು ದೀಪವನ್ನು ಆರಿಸಿ; ಆ ಕಗ್ಗತ್ತಲೆಯಲ್ಲಿ 
ಏಷ್ಟೇ ಕಷ್ಟಬರಲಿ ತಾಳ್ಮೆಯಿಂದ ಸಹಿಸುವೆವುಎಂದು 
ಪ್ರಮಾಣ ಮಾಡಲಿಲ್ಲವೇ 


೧೧ 


ಮನಸ್ಸನ್ನು ಇನ್ನೂ ಗಟ್ಟಿ ಮಾಡಬೇಕೆನ್ನು 
ವೆಯಾ | 

ನಿನ್ನ ಉಪವಾಸವನ್ನು! ಈ ಮಗುವು ಹೊಟ್ಟಿ 
ಗಿಲ್ಲದೆ ಸಾಯುವುದನ್ನು, ನೋಡುತ್ತಿರ ಬೇಕೆನ್ನು 
ವೆಯಾ! ಅಯ್ಯೋ............ 

ಹೆಂಗಸು 

ನಾನು ಕಾಠಿಣ್ಯದಿಂದಿರಬೇಕೆಂದುದು, ನಿಮ್ಮ ವಿಷ 
ಯದಲ್ಲಲ್ಲ! 

ಅದು ಇತರರ ವಿಷಯದಲ್ಲಿ! 

ಪ್ರತಿಯೊಬ್ಬನೂ ತನ್ನ ಕ್ಷೇಮಲಾಭವನ್ನು ತಾನು 
ನೋಡಿಕೊಳ್ಳುವನು. | 

ನೀವೂ ಹಾಗೆ ಮಾಡಬೇಕು. 

ರೋಗಿಗಳು ಬಂದು ಔಷಧಿ ಕೇಳಿದರೆ ಹಣ 
ತೆಗೆದುಕೊಳ್ಳದೆ ಔಷಧಿ ಕೊಟ್ಟು ಬಿಡುವಿರಿ! 

ಅವರು ನಿಮಗೆ ಏನೂ ಮಾಡುವುದಿಲ್ಲ! 

ನೀವು ಕೊಡುವ ಔಷಧಿಗೆ ತಕ್ಕಹಣ ಕೊಡಬೇ 
ಕೆಂದು ಹೇಳಬೇಕು | 


ನಮಗೆ ಉಳಿದಿರುವುದು ಇದೊಂದೇ ಮಾರ್ಗ. 

ನಾನು ಬೇಡುವುದು ನನ್ನ ಉಪಯೋಗಕ್ಕಲ್ಲ. 

ಮಗುವಿಗಾಗಿ ನಾನು ಕೇಳುವೆನು! 

(ಕೃಶವಾದ ಆಂಗಾಂಗವುಳ್ಳ ವೃದ್ಧನ ಪ್ರವೇಶ ಈತನು 
ಹುಚ್ಚು ಹುಚ್ಚಾಗಿ ಮಾತೆನಾಡುವನು. ಸಂಸಾರದಲ್ಲಿ ಹೆಚ್ಚು 
ಕಪ್ಪ ಅನುಭವಿಸಿದವನ ಮುಖಭಾವ) 


೧೨ 


ರೈತ 


ದಾಕ್ತರ್‌ ! ದಾಕ್ತರ್‌! ನನ್ನ ಮಗ ಬದುಕ್ಸಿ ! 
ಮಗ ಉಳಿಸಿಕೊಡೀ ಬುದ್ದೀ 
ಸಾಯ್ತಾಅದೆ, ಜೀವ್ನಾನಾಮಾಡ್ರಿ | 
ಎನ್ಮಾಡ್ಲೀ, ಮೊದಲೇ ಬರಬೇಕಾಗಿತ್ತು, ಆಗ್ಲಿಲ್ಲ! 
ಭಗವಂತ ರಿಮಗೆ ವಳ್ಳೇದ ಮಾಡ್ತಾಕೆ. 
ಹೆರಸ್ತೀನಿ ಬುದ್ದೀ. 
ಪ್ರೀತಿಮಾಡ್ತೀನೀ! ಸ್ವಾಮಿ! 
ಡಾಕ್ಟರ್‌ 
ಹರಕೆಗಳು! !! ಪ್ರೀತಿ! 
(ಹುಚ್ಚಾಗಿ ನಕ್ಕನು.) 
ಹರಕೆಗಳು ! ಒಳ್ಳೇ ಹರಕೆಗಳು. 
ನನ್ನ ಮಗುವಿಗೆ ಈ ಹೆರಕೆಗಳನ್ನೇ ಕುಡಿಸಲೇ! 
ನಿನ್ನ ಪ್ರೀತಿಯಿಂದಲೇ ಮಗುವಿನ ಪ್ರಾಣ 
ಉಳಿಸಲೆ.! 
ಹರಕೆಗಳು, ಅಹಹ ಹೆ......... 
ಹೆರಕೆಗಳು ಒಳ್ಳೇ ಹರಕೆಗಳು.......... 


ರೈತ 
ಯಾಕೆ ಈಟೊಂದು ಕಟಣಾದ್ರೀ ಬುದ್ದಿ! 
ನಿಮ್ಮಗಾ ಪ್ರೀಗ್ಸಾತಿಲ್ವಾ! ಬಸ್ರಿಬುದ್ದೀ€! 
ಕಾಲಿಗ್ಬೇಳ್ತೀನಿ ಬನ್ನಿ ಬುದ್ದೀ! 


೧೩ 


ಷಾಕ್ಟರ್‌ 

ನನ್ನ ಮಗುವನ್ನು ಪ್ರೀತಿಸುವುದು! 

ನನ್ನ ಮಗುವನ್ನು ಪ್ರೀತಿಸುವುದು! 

ಆಹಾ ಹ! ಅದನ್ನು ಹೇಳಬೇಡ! ...... 

ನನ್ನ ಮಗುವನ್ನು ಪ್ರೀತಿಸದಿದ್ದರೆ ಆಗಲೇ 
ಬರುತಿದ್ದೆ! 

ನನ್ನ ಮಗುವು ಹಾಲಿಗಾಗಿ ಬಾಯಿಬಾಯಿ 
ಬಿಡುತಿರುಖ್ರದು ನಿನಗೆ ಗೊತ್ತಿಲ್ಲವೆ! 

ಮಗುವಿಗೆ ಹಾಲು ಕುಡಿಸಜಿ ಇಲ್ಲಿಂದ ಹೊರಡು 
ವಂತಿಲ್ಲ! 

ಹಾಲು ಕೊಳ್ಳುವುದಕ್ಕೆ ನನ್ನಲ್ಲಿ ಕಾಸಿಲ್ಲ! 

ಕೈತ 

ಸತ್ಯಾಗಿ ಹೇಳ್ತೀನಿ ಬುದ್ದೀ? 

ತಮಗೆ ಕೊಡಾಕೆ ನನ್ತಾವು ಏನೂ ಇಲ್ಲ! 

ದಯಮೂಡಿ ಮಗಾ ಉಳಿಸಿಕೊಡಿ, ದೇವರು 

ಕೊಟ್ಟರೆ ವಂಚನೆ ಮಾಡೋಕಿಲ್ಲ. 

ನಾನು ಇನ್ನು ಹೋಯ್ತೀನಿ ಸಾಮೀ। 

ನಿಮಗೇನಾರಾ ಕರುಳುಚುರಿಕ್‌ಎಂದ್ರೆ ಹಿಂದೆನೇ 

ಬನ್ನಿ ನಾನು ಹೋಗ್ತೀನಿ. ಆ ಭಾವಿದಂಡೇ 
ಮನೇಲಿವ್ನಿ 


(ಹೊರಟು ಹೋಗುವನು,) 


೧೪ 


ಡಾಕ್ಟರ್‌ 
ನನ್ನ ಮನಸ್ಸು ಗಟ್ಟಮಾಡಿದ್ದೇನೆ! 
ನೋಡು! ಕಟ್ಟಕಡೆಗೆ ನಾನೇ ಗೆದ್ದೆ. 
ಬದುಕುವದಕ್ಕೆ ಇದೊಂದೇ ಮಾರ್ಗ. 
ಬೇರೆ ಮಾರ್ಗವು ಸಾವಿಗೀಡು ಮಾಡುನದು. 
(ಶೀಶಿಗಳನ್ನು ತಬ್ಬಿಕೊಂಡು.) 
ಪ್ರಿಯಪಾತ್ರ ಶೀಶೆಗಳೇ! 
ನಿಮನ್ನು ಆಲಿಂಗಿಸುವೆನು. ! 
ಅಮೌಲ್ಯವಾದ ಔಷಧಿಗಳೇ!। 
ನಿಮ್ಮ ವಾಸವು ಶ್ರಿಮಂತರ ಹೊಟ್ಟೆಯಲ್ಲಿ! 
ಅವೇ ನಿಮ್ಮ ಅರಮನೆಗಳು! 
ಬಡವರ ಮನೆಯನ್ನು ನೀವು ನೊಡುವದಿಲ್ಲ. 
ಇನ್ನುಮೇಲೆ ನಿಮಗೆ ಬಡವರ ಮನೆಯದುರ್ಗಂಧ 
ವಾಯುವಿನ ಸಂಪರ್ಕ ತಪ್ಪಿತು. 
ಚಿನ್ನ ಬೆಳ್ಳಿಗೆ ಮಾತ್ರ ನಿಮ್ಮ ಮಾರಾಟ! 
ದಯಾ, ದಾಕ್ಷಿಣ್ಯ, ಹೆರಕೆ ಇವೆಲ್ಲ ಬರಿಯ ಭ್ರಾಂತಿ! 
ಹೆಂಗಸು 
ಪ್ರಿಯಾ! ಹೋಗಿ, ಆ ಮಗುವನ್ನು ಬದುಕಿಸಿ! 
ಹೊರಡಿ! 
ಡಾಕ್ಟರ 
ನನ್ನಿಂದ ಸಾಧ್ಯವಿಲ್ಲ. ! 
ನಾನು ಕಠಿಣ ಹೃದಯ | 
ನನ್ನ ಹೃದಯವು ಪಾಷಾಣ ! 


೧೫ 


ನಾನು ಅಲ್ಲಾಡಿಸಲಸಾಧ್ಯವಾದ ಪರ್ವತ. | 
ನಾನು ಆ ಮಾರವಾಡಿ! 
ನಾನೊಬ್ಬ ಧನಿಕ! 
ಹೆಂಗಸು 
ಕಾಲಿಗೆಬಿದ್ದು ಕೇಳಿಕೊಳ್ಳುವೆನು. 
ಆ ಬಡವನ ಮಗುವನ್ನು ದುಕಿಸಿ.! 
ಬಡವರನ್ನು ಸೇವಿಸುವೆವು; 
ಬರುವ ಕಷ್ಟಗಳಿಗೆ ಎದರಿಸಿ ನಿಲ್ಲುವೆವು; 
ಎಂದು ಪ್ರಮಾಣ ಮಾಡಲಿಲ್ಲವೆ- 
ಇದೀಗಜೀವನ. ! 
ಪ್ರಿಯಾ! ಎದೆಗುಂದದೆ ನಮ್ಮ ಕರ್ತವ್ಯವನ್ನು 
ನಾವು ಮಾಡೋಣ | 
ಡಾಕ್ಟರ 
(ಸ್ವಲ್ಪ ಹೊತ್ತು ಸುಮ್ಮನಿದ್ದು) 
ಕಟ್ಟಕಡೆಗೆ ನೀನು ಹಿಂದಿನಂತೆಯೇ ಮಾತನಾಡುವೆ. 
ಪ್ರಿಯೇ, ಇದೋ ನಾನು ಹೊರಟಿ! 
ಆದರೆ ಮತ್ತೆ ಜ್ವಲಿಸುತ್ತಿರುವ ಉರಿಯಲ್ಲಿ ಬೆರ 
ಳಸ್ಸಿಟ್ಟಾಗ ಆರಿಸಲೆತ್ಲಿಸಬೇಡ | 
(ಹೊರಡಲು ಸಿದ್ಧನಾಗುವನು) 
ಮುದುಕ 
ತೋಳುಗಳಲ್ಲಿ ಮಗುವನ್ನು ಮಲಗಿಸಿಕೊಂಡು ಒಂದು 
ಹಾಲು ಬಟ್ಟಲು ಹಿಡಿದುಕೊಂಡು ಗಾಬರಿಯಿಂದ ಮತ್ತೆ 
ಪ್ರವೇಶಿಸುವನು) 


೧೬ 


ಡಾಕ್ಟರ್‌, ಇಗೋ ಹಾಲನ್ನು ತಿರಿದು ತಂದಿರು 
ವೆನು! 
ನನ್ನಮಗಾ ಬದುಕಿಸಿ ಕೊಡಪ್ಪಾ! ನನಗಿರೋದು 
ಇದೊಂದೇಒಂದು! ನಿನ್ನ ಹೊಟ್ಟಿ ತಣ್ಣಗಿರಲಿ! 
ಡಾಕ್ಟರ 
ಇರುವದು ಒಂದೇ ಒಂದು! ಒಂದೇ ಒಂದು[- 
(ಮಗುವನ್ನು ಪರೀಕ್ಷಿಸಿ ನೋಡು ಮುಖವನ್ನು ಬೇರೆ 
ಕಡೆಗೆ ತಿರುಗಿಸಿಕೊಂಡು ದುಃಖದಿಂದ) 
ಅಯ್ಯೊ | ಈ ಮಗುವನ್ನುಳಿಸುವದು ನನ್ನಪಾ 
ಲಿಗೆ ಬರಲಿಲ್ಲಾ | 
ದಯಾಮಯವಾದ ಸಾವೇ ಅದನ್ನು ಉಳಿಸಿ 
ಕೊಂಡಿತು. 
ಮುದುಕ 
ಅಯ್ಯೋ! ಡಾಕ್ತರ್‌ ! ಆಗೋಯ್ತಾ ; 
ಡಾಕ್ಟರ್‌ 
ಹಾಲನ್ನುವಾಪಸು ತೆಗೆದುಕೊಂಡು ಹೋಗು! 
ನಾನು ಇದನ್ನು ಸಂಪಾದಿಸಲಿಲ್ಲ! 
ಮುದುಕ 
ಏ! ದಾಕ್ತೆರ್‌ | ನೀನು ಇನ್ನೂ ಹುಡುಗ! 
ನೀನೊಬ್ಬ ಶೂರ ಅಂತಾ ಹೆಮ್ಮೆಮಾಡ್ತೀ! 
ಅದ ಬಿಟ್ಟುಬಿಡು 
ನೀನೊಬ್ಬ ಹುಚ್ಚ! 


೧೭ 


ನಿನ್ನ ಮಗಾಉಳಸ್ಮೀನಿ ಅಂತಾ ನನ್ನಮಗಾ 

ಸಾಯಸ್ತಿ; ಈಗ ಆ ತನ್ಪಿಗೆ ಅಳ್ತಾ ನಿನ್ನ 

ಮಗಾನೂ ಕೊಲ್ತಿದ್ದೀಯಾ । 

ಹಾಂಗ್‌ ಮಾಡೋಕೆ ನಿನಗೆ ಹಕ್ಕಿಲ್ಲ! 

ಹುಚ್ಚನ ಹಾಂಗಾಡಬೇಡ, ತೆಗೋ, ಈ ಹಾಲು 

(ಡಾಕ್ಟರು ಹಾಲನ್ನು ತೆಗೆದುಕೊಂಡು ಹೆಂಗಸು ಅನು 
ಸರಿಸುವಳು. ಬೆಳಕು ಇಳಿಮೊಗವಾಗುವುದು.) 

ಮುದುಕ 
(ಹುಚ್ಚನ ಹಾಗೆ ಆಡಿ)... 

ನಕ್ಕು ದಾಕ್ತರ್‌, ದಾಕ್ತರ್‌ ನೋಡು । 

ಮಗಾ ಹೇಗೆ ನಗ್ತಾ ಅದೇ । 

ನಮ್ಮ ಬಾಳನೋಡಿ ಅದು ಅಣಕಾ ಮಾಡ್ತಾದೆ. 


(ತೆರೆಬೀಳುವದು) 





ಗಾಜು ಹುಟ್‌ 


ರ ಸಾಥಣಾಸಣಣಹಾಣುಹಾರ್ರಣಾಾನ 


ರಂಗಪ್ಪನ ಓದು ೦೨.೨ 0 
ಶೇಖರಪ್ರಿಯಾ ೦ಲ- 0 
ಒಂದೇಒಂದು (ನಾಟಕ) ಂ--೪್ಲ-ಂ 


ಭಂಡಾರ ೦೨ ಲ. 0 
ಸತ್ರಭ್ಭೈದ ಮತ್ತು ಧೂಳಿಯ 
ಚಿತ್ರಂ ೦೨೬೨0 


ಕಲಾ ಪ್ರಥಮ ಸಂಪುಟ 
ಕ್ಯಾಲಿಕೊ ಬೈಂಡಾದುದು ೪-0೨-0 

ಟಪಾಲು ಹಾಸಲು ಅಲಾಯಿದಾ. 

ಕೆಲಾ? ಕಾರಾ,.ಲಯ ಶಕಲಾಮಂದಿರಂ, 
ಬೆಂಗಳೂರು ನಗರ. 


Ha 


ಯೂನಿವರ್ಸಲ್‌ ಪವರ್‌ ಪ್ರೆಸ್‌, ಬಿ. ಸಿಟಿ, 


7 


